ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಬೀದರ್‌ ಜಿಲ್ಲೆಯ ತಹಶೀಲ್ದಾರ ಕಛೇರಿಗಳಲ್ಲಿ ಪತ್ರಗಳಿಗೆ ಆಗುತ್ತಿರುವ ವಿಳಂಬದ ಬಗ್ಗೆ 
ಶ್ರೀರಘಹುನಾಥರಾವ್‌ಮಲ್ಲ್ಮಾಪೂರೆ(ವಿಧಾನಸಭೆಯಿಂದಚುನಾಯಿತರಾದವರು)-- 
632 (864) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳಸಿನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೀದರ್‌ ಜಿಲ್ಲೆಯ ಎಲ್ಲಾ ತಾಲ್ಲೂಕಿನ ತಹಶೀಲ್ದಾರರ/ನಾಡ ಕಛೇರಿಗಳಲ್ಲಿ ಸಾರ್ವಜನಿಕರಿಗೂ ಮತ್ತು 
ರೈತರಿಗೂ ತಮ್ಮ ಜಮೀನಿನ ಪಹಣಿ ಮತ್ತು ಇತರೆ ಪತಿಕೆ ಪಡೆದುಕೊಳ್ಳಲು ಆಗುತ್ತಿರುವ ತೊಂದರೆಗಳು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; (ಸ್ಪಷ್ಟ ಮಾಹಿತಿ ನೀಡುವುದು) 


(ಆ) ಬಂದಿದ್ದರೆ, ಸರ್ಕಾರವು ಕೂಡಲೇ ಇದರ ನಿವಾರಣೆಗೆ ಯಾವ ಯಾವ ಕ್ರಮ ಕೈಗೊಂಡಿದೆ ; (ಮಾಹಿತಿ 
ಒದಗಿಸುವುದು) 


(ಇ) ಅರ್ಜಿ ಸಲ್ಲಿಸಿದ ಕೂಡಲೇ ತ್ವರಿತವಾಗಿ ಜಮೀನಿನ ದಾಖಲಾತಿಗಳನ್ನು ನೀಡಲು ತಹಶೀಲ್ದಾರ 
ಕಛೇರಿಯಲ್ಲಿ ರೈತರಿಗೂ/ಸಾರ್ವಜನಿಕರಿಗೂ ತು೦ಬಾ ತೊಂದರೆ ಅನುಭವಿಸುತ್ತಿರುವುದರಿಂದ ಕೂಡಲೇ 
ಬೇಜವಾಬ್ದಾರಿ ಅಧಿಕಾರಿ/ಸಿಬ್ಬಂದಿಗಳ ವರ್ತನೆ ವಿರುದ್ದ ಯಾವ ಕ್ರಮ ಜರುಗಿಸಲಾಗುವುದು ; (ಮಾಹಿತಿ 
ನೀಡುವುದು) 


(ಈ) ಬೀದರ್‌ ಜಿಲ್ಲೆಯಲ್ಲಿ ಜಾತಿ ಪ್ರಮಾಣ ಪತ್ರ ಹಾಗೂ ಆದಾಯ, ಇತರೆ ಪ್ರಮಾಣ ಪತ್ರ ಪಡೆದುಕೊಳ್ಳಲು 
ಆಗುತ್ತಿರುವ ತೊಂದರೆಗಳೇನು; ಮತ್ತು ತೊಂದರೆ ಆಗದಂತೆ ಸರ್ಕಾರವು ಯಾವ ಯಾವ ಕ್ರಮ 
ಕೈಗೊಳ್ಳುವುದು ? (ಸಂಪೂರ್ಣ ಮಾಹಿತಿ ನೀಡುವುದು) 


